ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 1628(1911) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ಎ. ಗೋಪಾಲಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ಸರ್ಕಾರಿ ಭೂಮಿಯ ಅತಿಕ್ರಮಣದ ಬಗ್ಗೆ 


(ಅ) ಕಳೆದ ಮೂರು ವರ್ಷಗಳಲ್ಲಿ ಭೂ ಅತಿಕ್ರಮಣಕ್ಕೆ ಸಂಬಂಧಿಸಿದಂತೆ ಬಿಎಂಟಿಎಫ್‌ 
ರವರಿಗೆ ಸ್ಲೀಕೃತವಾದ ದೂರು ಅರ್ಜಿಗಳು ಎಷ್ಟು; ಇದರಲ್ಲಿ, ವಿವಿಧ ಕಾಯ್ಲ್ಗೆಗಳಡಿ ಸರ್ಕಾರಿ 
ನೌಕರರ ವಿರುದ್ದ, ಸಾರ್ವಜನಿಕರ ವಿರುದ್ದ ಮತ್ತು ಸಂಘ ಸಂಸ್ಥೆಗಳ ವಿರುದ್ದ 
ದಾಖಲಾಗಿರುವ ದೂರುಗಳು ಎಷ್ಟು; (ದೂರು ಅರ್ಜಿ ಮತ್ತು ಇತರೆ ದಾಖಲೆಗಳ ಸಹಿತ 
ಮಾಹಿತಿ ನೀಡುವುದು) 


(ಆ) ಈ ಅರ್ಜಿಗಳ ಪೈಕಿ ವಿಲೇವಾರಿಯಾದ ದೂರು ಅರ್ಜಿಗಳು ಎಷ್ಟು; (ಪ್ರಕರಣವಾರು 
ಮಾಹಿತಿ ನೀಡುವುದು) ವಿಲೇವಾರಿಯಾಗದ ದೂರು ಅರ್ಜಿಗಳು ಎಷ್ಟು; ಇವು ಬಾಕಿ 
ಉಳಿಯಲು ಕಾರಣಗಳೇನು; (ಪ್ರಕರಣವಾರು ಮಾಹಿತಿ ನೀಡುವುದು) ಬಾಕಿ ಉಳಿದಿರುವ 
ಅರ್ಜಿಗಳನ್ನು ಯಾವ ಕಾಲಮಿತಿಯೊಳಗೆ ವಿಲೇವಾರಿ ಮಾಡಲಾಗುವುದು; (ಪ್ರಕರಣವಾರು 
ವಿವರ ನೀಡುವುದು) 


(ಇ) ಭೂ ಅತಿಕ್ರಮಣ ಮಾಡಿದವರ ವಿರುದ್ದ ಯಾವ ಕುಮ ತೆಗೆದುಕೊಳ್ಳಲಾಗಿದೆ? 
(ಪ್ರಕರಣವಾರು ದಾಖಲೆಗಳ ಸಮೇತ ಮಾಹಿತಿ ನೀಡುವುದು) 


